ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 


ಸಂಖ್ಯೆ 


ಉತ್ತರಿಸುವ ಸಚಿವರು 


ಪ್ರಶ್ನೆ 
ದಕ್ಸಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ 
ತಾಲ್ಲೂಕಿನ ವ್ಯಾಪ್ತಿಯಲ್ಲಿ ಬರುವ ಕೊರಗ 
ಜನಾಂಗದ ಕುಟುಂಬಗಳ ಸಂಖ್ಯೆ ಎಷ್ಟು; 


ಕೊರಗ ಜನಾಂಗದ ಎಲ್ಲಾ ಕುಟುಂಬಗಳು 


ಸ್ವಂತ ಮನೆ ಹೊಂದಿದೆಯೇ; ಸ್ವಂತ ಮನೆ 
ಹೊಂದಿಲ್ಲದ ಕುಟಿಂಬಗಳ ಸಂಖ್ಯೆ 
ಎಷ್ಟು; 

Ro ಕುರಿತಂತೆ ಕೊರಗ ಜನಾಂಗದ 
ಐಳಿಗೆಗೆ ಸರ್ಕಾರ ಕೈಗೊಂಡ 
ಕ್ರಮಗಳೇನು? 


670 
ಶ್ರೀ ಕೆ. ಹರೀಶ್‌ ಕುಮಾರ್‌ 
17.12.2021 


ಮಾನ್ಯ ಸಾರಿಗೆ ಹಾಗೂ ಪರಿಶಿಷ್ಟ ಪಂಗಡಗಳ 
ಕಲ್ಯಾಣ ಸಚೆವರು 


ಉತ್ತರ 


ದಕ್ಸಿಣಕನ್ನಡ ಜಿಲ್ಲೆಯ ಬೆಳಂಗಡಿ ತಾಲೂಕಿನ ವ್ಯಾಪ್ತಿಯಲ್ಲಿ 
110 ಕೊರಗ ಕುಟುಂಬಗಳು ವಾಸವಾಗಿರುತ್ತವೆ. 


ಕೊರಗ ಜನಾಂಗದ 109 ಕುಟುಂಬಗಳೂ ಬೆಳ್ತಂಗಡಿಯಲ್ಲಿ 
ಸ್ವಂತ ಮನೆಗಳನ್ನು ಹೊಂದಿರುತ್ತಾರೆ ಮತ್ತು ಶ್ರೀ ಅಶೋಕ 
ಪಟ್ಟಣ ಲ. ಪೌರ ಕಾರ್ಮಿಕರಾದ ಪುತ್ತೂರಿನಲ್ಲಿ 
ಸ್ವಂತ ಮನೆಯನ್ನು ಹೊಂದಿರುತ್ತಾರೆ. 

ಹೊಂದಿಲ್ಲದೆ ಇರುವ ಕುಟುಂಬಗಳು ಯಾವುದು ಇಲ್ಲ. 


ಕೊರಗ ಸಮುದಾಯದವರ ಅಭಿವೃ ದ್ಮಿಗಾಗಿ ಈ ಕೆಳಗಿನ 
ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 


1 ಮನೆ ನಿರ್ಮಾಣ ಯೋಜನೆ: ಕೊರಗ 
ಸಮುದಾಯದವರಿಗೆ ರೂ. :3.50ಲಕ್ಸ ಘಟಕ ವೆಚ್ಚದಲ್ಲಿ 
ಮನೆ ನಿರ್ಮಾಣ ಯೋಜನೆಯನ್ನು 
ಕೈದೊಳ್ಳಲಾಗುತ್ತಿದೆ. 

ಥ್ರ ಆರೋಗ್ಯ ಕಾರ್ಯಕ್ರಮ: ಕೊರಗ ಸಮುದಾಯದ 
ತೀವ್ರತರ ಅನಾರೋಗ್ಯ ಪೀಡಿತರಿಗೆ ಉತ್ಸಷ್ಪ ಷ್ಟ 
ಸೌಲಭ್ಯಗಳನ್ನು ಹೊಂದಿ ಆಸ್ಪತ್ರೆಗಳಲ್ಲಿ Nl. 4. 
ದರದಲ್ಲಿ ಉಚಿತ ವೈದ್ಯ ಕೀಯ ಚಿಕಿತ್ಸೆಯನ್ನು 


ನೀಡಲಾಗುತ್ತಿದೆ. 


ಮಪಂಸಾವಾದಾಾರುತಿವಯುರಾಲಿಯ: 


| 3. ಕಾಲೋನಿಗಳಿಗೆ" ಮೂಲಭೂತ `ಸರಧ್ಯ ಾನನ 


ಸಮುದಾಯದ ಕಾಲನಿಗಳಿಗೆ ಕುಡಿಯುವ ನೀರು, ಕೃಷಿ 
ಜಮೀನು ಹೊಂದಿರುವವರಿಗೆ ನೀರಾವರಿ ಸೌಲಭ್ಯ 
ಹಾಗೂ ರಸ್ತೆ ಚರಂಡಿ ನಿರ್ಮಾಣ ಕಾಮಗಾರಿಗಳನ್ನು 
ಕೈಗೊಳ್ಳಲಾಗುತ್ತಿದೆ. 


4. ಸ್ವಯಂ ಉದ್ಯೋಗ ಯೋಜನೆ: ಆಸಕ್ತ 
ಯುವಕ/ಯುವತಿಯರಿಣಿ ವಿವಿಧ ತರಬೇತಿಗಳನ್ನು 
ನೀಡಲಾಗುವುದು. ವಾಹನ ಚಾಲನಾ ಪರವಾನಿಗೆ 
ಮತ್ತು ಬ್ಯಾಡ್ಜ್‌ ಹೊಂದಿದ ಫಲಾನುಭವಿಗಳಿಗೆ 
ಅಟೋರಿಕ್ಸಾ ಪ್ರವಾಸಿ ಕಾರು, ಗೂಡ್ಸ್‌ ವಾಹನ, 
ಶೇ.50/.ಸಹಾಯಧನದಲ್ಲಿ ಮಂಜೂರಾತಿ 
ಮಾಡಲಾಗಿದೆ. 

5. ಪೌಷ್ಟಿಕ ಆಹಾರ ಯೋಜನೆ: ಈ ಯೋಜನೆಯಡಿ 
ಮಳೆಗಾಲದ ಅವಧಿಯಲ್ಲಿ ಆರು ತಿಂಗಳುಗಳ ಕಾಲ 
(ಜೂನ್‌- ಡಿಸೆಂಬರ್‌ವರೆಗೆ) ಪೌಷ್ಠಿಕ ಆಹಾರ 
ಸಾಮದ್ರಿಗಳನ್ನು ಪೂರೈಸುವ ಕಾಂರರ್ಯಕ್ರಮ ಅನುಷ್ಠಾನ 
ಗೊಳಿಸಲಾಗುತ್ತಿದೆ. ಈ ಯೋಜನೆಯಲ್ಲಿ ಅಕ್ಕೆ-8ಕೆಜಿ, 


ತೊಗರಿಬೇಳೆ-34ಜಿ ಹೆಸರುಕಾಳು-1ಕೆಜಿ, 
ಕಡಲೇಕಾಳು- ಕೆಜಿ, ಕಡಲೇಬೀಜ-।1ಕೆಜಿ, 
ಹಲಸಂದೆಕಾಳು-1ಕೆಜಿ, ಹುರಳಿಕಾಳು-1ಕೆಜಿ, ಬೆಲ್ಲ- 
1ಕೌಜಿ, ಸಕ್ಕರೆ-1ಕೆಜಿ, ಅಡುಗೆಎಣ್ಣೆ- 2ಲೀಟರ್‌, 


ಮೊಟ್ಟೆ-30, ನಂದಿನಿ ತುಪ್ಪ 1/2ಕೆಜಿ ನೀಡಲಾಗುತ್ತಿದೆ. 
6. ಶೈಕ್ಸಣಿಕ ಪ್ರೋತ್ಸಾಹಧನ: ಕೊರಗ ಸಮುದಾಯದ 
ಎಸ್‌.ಎಸ್‌.ಎಲ್‌.ಸಿ ಮತ್ತು ನಂತರದ ಕೋರ್ಸುಗಳನು 


ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ತಮ್ಮ 
ಶಿಕ್ಷಣವನ್ನು ಯಶಸ್ವಿಯಾಗಿ ಪೂರೈಸಲು ಪ್ರೋತ್ಸಾಹ 
ಧನವನ್ನು ಈ ಕೆಳಗಿನಂತೆ ವರ್ಷದಲ್ಲಿ 2 ಬಾರಿ 
ನೀಡಲಾಗುತ್ತಿದೆ. 


ಕ್ರ] ಶೈಕ್ನಡ್‌ ಹತ 'ಪ್ರಾಣ್ಗಾಹಧನ 


j 7. ವಿದ್ಯಾವಂತ ನಿರುದ್ಯೋಗಿ  ಯುವಕೆ/ಯುವತಿಯರಣೆ 


ಸಕಜ 456 ಎಸ್‌ಟಿಪ 2021 


ನಿರುದ್ಯೋಗಿಜೀವನ ಭತ್ಯೆ: ಪರಿಶಿಷ್ಟ ಪಂಗಡದ 
ಕೊರಗ ಸಮುದಾಯದ ವಿದ್ಯಾವಂತ ನಿರುದ್ಯೋಗಿ 
ಯುವಕ/ಯುವತಿಯರಿಗೆ ನಿರುದ್ಯೋಗಿ ಜೀವನ 


ಭತ್ಯೆಯನ್ನು ಮಾಸಿಕವಾಗಿ ಈ ಕೆಳಗಿನಂತೆ 
ನೀಡಲಾಗುತ್ತದೆ. 


ಮಿ.ಯು.ಸಿ 
ತತ್ಸಮಾನ 
ಪರೀಕ್ಸ್‌ಯಲ್ಲಿ ತೇರ್ಗಡೆ 


ಮತ್ತ 


3,500.00 
4,000.00 


ಎಲ್ಲಾ ಸ್ನಾತಕೋತ್ತರ 


ಸಾಮೂಹಿಕ ಸರಳ ವಿವಾಹ ಯೋಜನೆಯಡಿ ಆರ್ಥಿಕ 
ನೆರವು: ಸಾಮೂಹಿಕ ವಿವಾಹ ಕಾಂರ್ಯಕ್ರಮಗಳಲ್ಲಿ 
ಸರಳವಾಗಿ ಮದುವೆ ಮಾಡಿಕೊಳ್ಳುವ ಪರಿಶಿಷ್ಟ 
ಪಂಗಡಕ್ಕೆ ಸೇರಿದ ದಂಪತಿಗಳಿಗೆ ಸರಳ ವಿವಾಹ 
ಯೋಜನೆಯಡಿ ಒಂದು ಬಾರಿಗೆ ರೂ.50,000.00ಗಘ 
ಆರ್ಥಿಕ ನೆರವನ್ನು ನೀಡಲಾಗುತ್ತಿದೆ. ಅದರಂತೆ, 
ಕೊರಗ ಸಮುದಾಯದ 09 ಜೋಡಿಗಳಿಗೆ 
ರೂ.4.50ಲಕ್ಸ್‌ ಅನುದಾನವನ್ನು ನೀಡಲಾಗಿದೆ ಹಾಗೂ 
ಒಳ ಪಂಗಡಗಳ ಅಂತರ್‌ ಜಾತಿ ವಿವಾಹ ಪ್ರೋತ್ಸಾಹ 
ಧನ ಮತ್ತು ಅಂತರ್‌ ಜಾತಿ ವಿವಾಹವಾಗುವ 
ದಂಪತಿಗಳಿಗೆ ಪ್ರೋತ್ಸಾಹ ಧನವನ್ನು 
ನೀಡಲಾಗುವುದು. 


ಬಿ.39ರೌಮುಲು), 
ಸಾರಿಗೆ ಮತ್ತು ಪರಿಶಿಷ್ಠ ಪಂಗಡಗಳ 
ಕಲ್ಯಾಣ ಸಚಿವರು 


° ds 
ಎಫ ” § § ಈ 
SUE ST § 
ANS A 
ಅ 0 *” 
NE WK 
Ue E | I 
Pe § 
¥ pe pS 
KN vA ee 
“We Pee 4 
ee p- 
3. § ~ - § 
್ಯ್‌ [ea] HW MN 
“ಕ್ಸ ¥ =, 
ಇಮೇ A, p 
$6 [7 PR + 
Tp ees | k 
ಗ | 
ಇ ಕಾನ » 
ಎ ಕಾ eT y 
4 [ 
«4 
¢- 
pT i § [f 
¥ "1 4 
F & 


8 


NS 


೫೬ 


